ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗರುತಿಲ್ಲದ ಪಶ್ನೆ ಸಂಖ್ಯೆ: 
ಣಾ [] 


ಉತ್ತರಿಸುವ ಸಚಿವರು: 


ಶ್ರೀ ಆರ್‌.ಧರ್ಮಸೇನ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
1446 

ಮಾನ್ಯ ಮುಖ್ಯ ಮಂತ್ರಿಯವರು 


ಉತ್ತರಿಸಬೇಕಾದ ದಿನಾಂಕ: 19.03.2020 
[ಕ್ರಸಂ ಪ್ರಶ್ನೆ ಉತ್ತರ 
ಅ' `ಮೈಸೂರು ಅರಮನೆ ಮೈಸೂರು ಅರಮನೆಯು ಪುರಾತತ್ವ 
ಶಿಥಲಗೊಂಡಿದ್ದು, ಅಲ್ಲಲ್ಲಿ | ಅಂಶಗಳನ್ನು ಒಳಗೊಂಡಿದೆ. ಇದರ ವಿನ್ಯಾಸ ಮತ್ತು 
ಸೋರುತ್ತಿರುವುದು ಬಳಸಿದ ಸಾಮಗಿಗಳ ಅಧ್ಯಯನದ ಆಧಾರದ ಮೇಲೆ 
ಸರ್ಕಾರದ ಗಮನಕ್ಕೆ ವೈಜ್ಞಾನಿಕವಾಗಿ ನಿರ್ವಹಣಾ ಕಾಮಗಾರಿಯನ್ನು 
ಬಂದಿದೆಯೇ; ಕೈಗೊಳ್ಳಲಾಗುತ್ತಿದೆ. ಅರಮನೆ ಸಂಕೀರ್ಣದ 
ಬಂದಿದ್ದಲ್ಲಿ, ಇದನ್ನು ರಾಜವಂಶಸ್ಥರು ವಾಸಿಸುವ ಕರಿಕಲ್ಲು ತೊಟ್ಟಿ 
ದುರಸ್ಥಿಪಡಿಸಲು ಭಾಗದಲ್ಲಿ ಸೋರಿಕೆ ಕಂಡುಬಂದಿದ್ದು, ಸೋರಿಕೆಯನ್ನು 
ಸರ್ಕಾರ ಕ್ರಮ | ತಾತ್ಕಾಲಿಕವಾಗಿ ತಡೆಹಿಡಿಯಲಾಗಿದೆ. ಖಾಯಂ 
ಕೈಗೊಳ್ಳುವುದೇ; ದುರಸ್ಥಿಗೆ ಸಂಬಂಧಿಸಿದಂತೆ ಸದರಿ ಕಾಮಗಾರಿಯ 


ದುರಸ್ಥಿಯನ್ನು ಕೈಗೆಳ್ಳಲಾಗಿದ್ದು, ದುರಸ್ಥಿ ಕಾಮಗಾರಿ 
ಪ್ರಗತಿಯಲ್ಲಿರುತ್ತದೆ. 


@ 


ವಿಶ್ವ ವಿಖ್ಯಾತ ದಸರಾ 
ನೋಡಲು ಸಾವಿರಾರು 
ಜನರು ಮೈಸೂರಿಗೆ 
ಬರುತ್ತಿದ್ದು, ಅರಮನೆಗೂ 
ಜನ ಭೇಟಿ 
ನೀಡುತ್ತಿರುವುದರಿಂದ 
ಇದರ ಸಂರಕ್ಷಣೆಗೆ 
ಸರ್ಕಾರದಿಂದ ಯಾವ 
ರೀತಿಯ ಕ್ರಮ 
ಕೈಗೊಳ್ಳಲಾಗಿದೆ? 


ದೆಸರಾ```ಸಂದರ್ಭದಲ್ಲಿ ಅಲ್ಲದೇ ಇತರೆ 
ಸಮಯದಲ್ಲಿಯೂ ಸಹ ನಿಯಮಾನುಸಾರ 
ಅರಮನೆಯ ಸಂರಕ್ಷಣೆಯನ್ನು ಮೈಸೂರು ಅರಮನೆ 
ಮಂಡಳಿಯ ವತಿಯಂದ ಮಾಡಲಾಗುತ್ತಿದೆ. 

ಮೈಸೂರು ಅರಮನೆ ಭದ್ರತೆಗಾಗಿ ಉನ್ನತ 
ಗುಣಮಟ್ಟದ ಸಿ.ಸಿ.ಟಿ.ವಿ ಕ್ಯಾಮರಾಗಳನ್ನು 
ಅಳವಡಿಸಲಾಗಿದೆ. ಅರಮನೆ ಭದತಾ ಪಡೆಯಿಂದ 
ಭದ್ರತಾ ವ್ಯವಸ್ಥೆಗಳನ್ನು ನೀಡುವ ಮೂಲಕ 
ಪ್ರವಾಸಿಗರಿಗೆ ಅನುಕೂಲ ಮಾಡಲಾಗಿರುತ್ತದೆ ಹಾಗೂ 
ಆಗಮಿಸುವ ಪ್ರವಾಸಿಗರಿಂದ ಅರಮನೆಯ ಕಟ್ಟಡಕ್ಕೆ 
ಯಾವುದೇ ರೀತಿಯ ಹಾನಿಯಾಗದಂತೆ ಅರಮನೆ 
ಭದ್ರತಾ ಪಡೆಯಿಂದ ಎಚ್ಚರಿಕೆ ವಹಿಸಲಾಗಿರುತ್ತದೆ. 


ಸಂಖ್ಯೆ: ಸಿಆಸುಇ 44 ಸೇಅವಿ 2020 


ಜೆ 
(ಬಿ.ಎಸ್‌ ಯಡಿಯೂರಪ್ಪ) ೫ 
ಮುಖ್ಯ ಮಂತ್ರಿ 


